ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 24 (235ರ ಮತ್ತು 24೦) 
2. ಸದಸ್ಯರ ಹೆಸರು : ಶ್ರೀ ಮೋಹನ್‌ ಕುಮಾರ್‌ ಕೊಂಡಣ್ಜ (ನಾಮನಿರ್ದೇಶನ ಹೊಂದಿದವರು) 
ಹಾಗೂ ಶ್ರೀ ಮರಿತಿಭ್ಛೇಗೌಡ (ಶಿಕ್ಷಕರ ಕ್ಷೇತ್ರ) 


3. ಉತ್ತರಿಸುವ ದಿನಾಂಕ : 14.12.2021 
4. ಉತ್ತರಿಸುವ ಸಚಿವರು : ಮಾಸ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
| (ಆ) | ಮಂಡ್ಯ ಜಲ್ಲೆ. ಮದ್ದೂರು ತಾಲ್ಲೂಕು. ಮಂಡ್ಯ ಜಲ್ಲೆ. ಮದ್ದೂರು ತಾಲ್ಲೂಕು. ಸೋಮನಹಳ್ಳಿ 
ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶ ಕೈಗಾರಿಕಾ ಪ್ರದೇಶಕ್ಲಾಗಿ ಭೂಸ್ಥಾಧೀನಪಡಿಸಿರುವ ಜಮೀನುಗಳ 
ನಿರ್ಮಾಣಕ್ಷಾಗಿ ಪೈಕಿ ಸೋಮನಹಳ್ಳಿ ಗ್ರಾಮದ ಸರ್ವೆ ನಂ: ೭೨ ರಛ್ಲನ 3-16 
ಭೂಸ್ಥಾಧೀನಕ್ಕೊಳಪಳ್ಣಿರುವ ಸರ್ವೆ ಎಕರೆ ಸರ್ಕಾರಿ ಜಮೀನು ಸಹ ಒಳಗೊಂಡಿರುತ್ತದೆ. 
ನಂ: ೭೨ರಲ್ಲ ಅನಧಿಕೃತವಾಗಿ ಖಾಸಗಿ ಈ ಜಮೀನನ್ನು ಮಂಡಳಗೆ ಮಂಜೂರು ಮಾಡುವ 
ವ್ಯಕ್ತಿಗಳು ವಸತಿ ಬಡಾವಣೆ ನಿರ್ಮಿಸಿ, | ಸಂಬಂಧ ಜಲ್ಲಾಧಿಕಾರಿ, ಮಂಡ್ಯ ' ಜಲ್ಲೆ ಇವರು ದಿನಾಂಕ: 
ನಿವೇಶನಗಳನ್ನು ಮಾರಾಟ 24.1.2೦೦೦ ರಂದು ಹೊರಡಿಸಿರುವ ಅಧಿಕೃತ ಜ್ಞಾಪನ ಪತ್ರದಲ್ಲಿ 
ಮಾಡುತ್ತಿರುವುದು ಸರ್ಕಾರದ ತಿಆಸಿರುವಂತೆ, ಪ್ರಸ್ತಾವಿತ ಜಮೀನಿನ ಮಾರುಕಥ್ಟೆ ಬೆಲೆ, 
ಗಮನಕ್ಕೆ ಬಂದಿದೆಯೇ: ಪರಿವರ್ತನಾ ಶುಲ್ಲ ಮತ್ತು ಪೋಡಿ ಶುಲ್ಲ ಸೇರಿ ಒಟ್ಟು 
(ಆ) | ಹಾಗಾದಲ್ಲಿ. ಎಷ್ಟು ಎಕರೆ ರೂ.೭,37,239/-ಗಳನ್ನು ದಿನಾಂಕ: 2೨.1೦.2೦೦4 ರಂದು 
ವಿಸ್ತೀರ್ಣದಲ್ಲಿ ಅನಧಿಕೃತ ತಹಶೀಲ್ದಾರ್‌, ಮದ್ದೂರು ತಾಲ್ಲೂಕು ಇವರಿಗೆ ಜಮಾ 


ಬಡಾವಣೆಗಳನ್ನು ನಿರ್ಮಿಸಲಾಗಿದೆ; ಮಾಡಲಾಗಿದೆ. 


ಈ ಸರ್ಕಾರಿ ಜಮೀನು ಈಗಾಗಲೇ ಕೆ.ಐ.ಎ.ಡಿ.ಜ.ಗೆ 
(ಇ) | ಅನಧಿಕೃತ ಬಡಾವಣೆ ನಿರ್ಮಾಣದಲ್ಲಿ id 
ಮಂಜೂರಾಗಿದ್ದು, ಜಮೀನನ್ನು ಭೌತಿಕವಾಗಿ  ಕೆ.ಐ.ಎ.ಡಿ.ಜ.ಗೆ 
ಹಸ್ತಾಂತರಿಸುವಂತೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಮೈಸೂರು 
ಇವರು ತಹಶೀಲ್ದಾರ್‌, ಮದ್ದೂರು ತಾಲ್ಲೂಕು ಇವರಿಗೆ ಬರೆದ 


ದಿನಾಂಕ: ೦6.1.2೦1೨ ರ ಪತ್ತದಲ್ಲ ಕೋರಿದ್ದು, ಸದರಿ ಜಮೀನು 


ಕೆ.ಐ.ಎ.ಡಿ.ಬ. ಅಧಿಕಾರಿಗಳು 
ಶಾಮೀಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ಕಂದಾಯ ಇಲಾಖೆಯಿಂದ ಭೌತಿಕವಾಗಿ ಮಂಡಳಿಗೆ 
ಹಸ್ತಾಂತರವಾಗಲು ಬಾಕಿಯುದ್ದು, ಈ ಜಮೀನಿನಛ್ಲ ಅಕ್ರಮವಾಗಿ ! 


ಖಾಸಗಿ ಮಾಕತ್ವದಲ್ಲಿ ಬಡಾವಣೆಗಳು ನಿರ್ಮಾಣಗೊಳ್ಳುವುದನ್ನು' 


| 


ತಡೆಯುವಂತೆ ಹಾಗೂ ಸದರಿ ಸರ್ಕಾರಿ ಜಮೀನನ್ನು ಮಂಡಳಿಗೆ 
ಭೌತಿಕವಾಗಿ ಹಸ್ತಾಂತರಿಸುವಂತೆ ಕಂದಾಯ ಇಲಾಖೆಯನ್ನು 


ಕೋರಲಾಗಿದೆ. 

(ತ) | ಸೋಮನಹಳ್ಳ ಕೈಗಾರಿಕಾ ಪ್ರದೇಶದಲ್ಲಿ 1975ನೇ ಸಾಲಅನಲ್ಲ ಮಂಡ್ಯ ಜಿಲ್ಲೆ, ಮದ್ದೂರು 
ಇದುವರೆಗೆ ಹಂಚಿಕೆ ಪಡೆದಿರುವ ತಾಲ್ಲೂಕು, ಸೋಮನಹಳ್ಳಿ ಗ್ರಾಮದ 155-30೦ ಎಕರೆ ವಿಸ್ತೀರ್ಣದ 
ಉದ್ದಿಮೆದಾರರು ಅವರ ಜಮೀನಿನಲ್ಲ ಕೈಗಾರಿಕಾ ಪ್ರದೇಶವನ್ನು ಅಭವೃಧ್ಧಿಪಡಿಸಿದ್ದು, ಈ 
ಯೋಜನೆಗಳನ್ನು ಪೂರ್ಣ ಪೈಕಿ ಹಂಚಿಕೆಗೆ ಲಭ್ಯವಿದ್ದ 135 ಎಕರೆ ಜಮೀನನ್ನು ೨7 
ಪ್ರಮಾಣದಲ್ಲ ಪ್ರಾರಂಭಸಿ, ಕ್ರಯ ಪತ್ರ | ಘಟಕಗಳಗೆ ಹಂಚಿಕೆ ಮಾಡಲಾಗಿದೆ. 
ಪಡೆದಿರುವವರ ಸಂಖ್ಯೆ ಎಷ್ಟು; ಹಾಗೂ ಈ ಪೈಕಿ 57 ಘಟಕಗಳು ನಿಹಂಚಿಕೆಯಾದ ಜಮೀನನ್ನು 
ಪೂರ್ಣ ಪ್ರಮಾಣದ ಯೋಜನೆ ನಿಯಮಾನುಸಾರ ಬಳಕೆ ಮಾಡಿಕೊಂಡು ಯೋಜನೆಯನ್ನು 
ಅನುಷ್ಠಾನಗೊಳಆಸದೆ, ಶುದ್ಧ ಕ್ರಯ ಅನುಷ್ಠಾನಗೊಳಸಿದ್ದು, ಅದರಣ್ಲ 81 ಘಟಕಗಳಗೆ ಶುದ್ಧ ಕ್ರಯ 
ಪತ್ರ ಪಡೆದಿರುವವರ ಸಂಖ್ಯೆ ಎಷ್ಟು; ಮಾಡಿಕೊಡಲಾಗಿದೆ. 

(ಉ) | ನಿವೇಶನ ಹಂಚಿಕೆ / ಸ್ವಾಧೀನ ಪತ್ತ ಹಂಚಿಕೆ ಪಡೆದು, ಯೋಜನೆಗಳನ್ನು ಅನುಷ್ಠಾನಗೊಆಸಿದ 
ಪಡೆದು, 3 ವರ್ಷಗಳಾದರೂ 87 ಘಟಕಗಳನ್ನು ಹೊರತುಪಡಿಸಿ, ಉಳಕೆ 10 ಘಟಕಗಳಳ್ಲ 
ಯೋಜನೆ ಅನುಷ್ಟಾನಗೊಳಆಸದೆ, ಖಾಅ | ಪ್ರಸ್ತುತ 4 ಘಟಕಗಳು ಸ್ಥಗಿತಗೊಂಡಿದ್ದು, 6 ಘಟಕಗಳು ನಿಗದಿತ 
ನಿವೇಶನ ಹೊಂದಿರುವ ಹಂಚಿಕೆದಾರರ | ಅವಧಿಯೊಳಗೆ ಹಂಚಿಕೆಯಾದ ಜಮೀನಿನಲ್ಲ ಯೋಜನೆಯನ್ನು 
ಸಂಖ್ಯೆ ಎಷ್ಟು; (ಪೂರ್ಣ ವಿವರ ಅನುಷ್ಠಾನಗೊಳಸಲು ವಿಫಲರಾದ ಕಾರಣ, ಕೆ.ಐ.ಎ.ಡಿ. ಕಾಯ್ದೆ 
ನೀಡುವುದು) 1966 ರನ್ಟಯ ಕಲಂ 34-ಜಬ ನಮೋಟಸ್‌ ಹಾರಿ ಮಾಡಿದ್ದು, ಈ 

(ಊ) | ನಿಯಮಾನುಸಾರ 3 ಘಾ | ಪ್ರಕರಣಗಳು ವಿಚಾರಣಾ ಹಂತದಲ್ಲಿದೆ. 


ಯೋಜನೆ ಅನುಷ್ಠಾನಗೊಳಆಸದಿರುವ 
ಹಂಚಿಕೆದಾರರ / ಉದ್ದಿಮೆದಾರರ 
ಹಂಚಿಕೆಯನ್ನು ರದ್ದುಪಡಿಸದಿರಲು 
ಕಾರಣಗಳೇನು? (ವಿವರ ನೀಡುವುದು) 


ಸಂಖ್ಯೆ: ಸಿವಿ 2೭8 ಐಎಪಿ (ಇ) 2೦೦1 


(ಮುರುಗೇಶ ಆರ್‌. ನಿರಾಣಿ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


